ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ರಾಜ್ಯದಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಭೂ ಸ್ವಾಧೀನವಾದ ಕುರಿತು 


ಶ್ರೀ ಯು.ಬಿ. ವೆಂಕಟೇಶ (ನಾಮನಿರ್ದೇಶನ ಹೊಂದಿದವರು) - 


311 (354) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಭೂ ಸ್ವಾಧೀನ ಮಾಡಲಾದ ಭೂಮಿಗಳ ವಿವರಗಳನ್ನು 
ಪಹಣಿಯಲ್ಲಿ ದಾಖಲಿಸಲಾಗಿದೆಯೇ; 


(ಆ) ಪಹಣಿಯಲ್ಲಿ ದಾಖಲಿಸಲು ಬಾಕಿ ಇರುವ ಪ್ರಕರಣಗಳೆಷ್ಟು; 


(ಇ) ಎಷ್ಟು ದಿನಗಳೊಳಗೆ ದಾಖಲಿಸಲಾಗುವುದು? 


